CPMG/KA/ BG-GPO/13/2003-2005 


ಸಂಪುಟ ೧೩೯ 





ವಿಶ್ವಮಾನವ ವರ್ಷ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಮಾರ್ಚ್‌ ೧೮, ೨೦೦೪ (ಫಾಲ್ಗುಣ ೨೮, ಶಕ ವರ್ಷ ೧೯೨೫) 








ಸಂಚಿಕೆ ೧೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 26 ಆಸೇವ 2004, ಬೆಂಗಳೂರು, ದಿನಾಂಕ:25ನೇ ಫೆಬ್ರವರಿ 2004 
ಕರ್ನಾಟಕ ಆಡಳಿತ ಸೇವೆಯ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ನೇಮಿಸಿದೆ. 





ಕ್ರ 


ಶ್ರ. 


ಸಂ. 


ಅಧಿಕಾರಿಯ ಹೆಸರು ಮತ್ತು 
ಪ್ರಸ್ತುತ ಹುದ್ದೆ 


ವರ್ಗಾಯಿಸಿ ನೇಮಿಸಿರುವ ಹುದ್ದೆ 





1. 


ಬಿ. ರಾಮು 
ಕಾರ್ಯದರ್ಶಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು 
ಹುದ್ದೆಯಿಂದ ವರ್ಗಾವಣೆ ಆದೇಶದಲ್ಲಿರುವವರು 


ವರ್ಗಾವಣೆ ರದ್ದುಪಡಿಸಿ ಕಾರ್ಯದರ್ಶಿ, ಮೈಸೂರು 
ನಗರಾಭಿವೃದ್ದಿ ಪ್ರಾಧಿಕಾರ, ಮೈಸೂರು ಹುದ್ದೆಯಲ್ಲಿಯೇ 

ಲ ಎ ಸಾ 
ಮುಂದುವರೆಸಿದೆ. 








2. | ಎಂ. ತಿಮ್ಮಪ್ಪ ಉಪವಿಭಾಗಾಧಿಕಾರಿ, ರಾಯಚೂರು, ಶ್ರೀ ಬಿ.ಪಿ. 
ಉಪವಿಭಾಗಾಧಿಕಾರಿ, ಹೊಸಪೇಟೆ. ಅಡ್ಡೂರ್‌, ಇವರ ಸ್ಥಾನದಲ್ಲಿ 
3. | ಬಿ.ಪಿ. ಅಡ್ಡೂರ್‌, ಉಪವಿಭಾಗಾಧಿಕಾರಿ, ಹೊಸಪೇಟೆ- 


ಉಪವಿಭಾಗಾಧಿಕಾರಿ, ರಾಯಚೂರು. 


ಶ್ರೀ ಎಂ. ತಿಮ್ಮಪ್ಪ, ಇವರ ಸ್ಥಾನದಲ್ಲಿ. 





ಪಿ.ಎಸ್‌. ಮಲ್ಲಾಪುರ್‌, 
ಉಪವಿಭಾಗಾಧಿಕಾರಿ, ಇಂಡಿ. 


ಉಪವಿಭಾಗಾಧಿಕಾರಿ, ಗದಗ್‌- 
ಶ್ರೀ ಎಫ್‌.ವೈ. ಜಾಲಿಹಾಳ್‌, ಇವರ ಸ್ಥಾನದಲ್ಲಿ 











ಬಿ.ಎಸ್‌. ಪತ್ರಿ 
ಉಪವಿಭಾಗಾಧಿಕಾರಿ, ಗದಗ್‌, ಹುದ್ದೆಗೆ ವರ್ಗಾವಣೆ 
ಆದೇಶದಲ್ಲಿ. 





ವರ್ಗಾವಣೆ ಆದೇಶ ಮಾರ್ಪಡಿಸಿ, ಉಪವಿಭಾಗಾಧಿಕಾರಿ, 
ಕಾರವಾರ-ಖಾಲಿ ಹುದ್ದೆಗೆ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 355 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


(೧೬೯) 


೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 112 ಸೇಇಮು 2003, ಬೆಂಗಳೂರು, ದಿನಾಂಕ:23ನೇ ಫೆಬ್ರವರಿ, 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಆಸುಇ 112 ಸೇಇಮು 2003 ದಿನಾಂಕ:06.02.2004ರಲ್ಲಿ ಮುಖ್ಯ ಇಂಜಿನಿಯರ್‌ ವೃಂದಕ್ಕೆ 
ಬಡ್ತಿ ಹೊಂದಿ ಮುಖ್ಯ ಇಂಜಿನಿಯರ್‌, ಬಾಗಲಕೋಟೆ, ನಗರಾಭಿವೃದ್ದಿ ಪ್ರಾಧಿಕಾರ, ಬಾಗಲಕೋಟೆ ಹುದ್ದೆಗೆ ನೇಮಕಾತಿ ಆದೇಶದಲ್ಲಿರುವ 
ಶ್ರೀ ಕೆ.ಆರ್‌. ಶಿವಮೂರ್ತಿ, ಇವರ ನೇಮಕಾತಿಯನ್ನು ಮಾರ್ಪಡಿಸಿ ಮುಖ್ಯ ಇಂಜಿನಿಯರ್‌, ವರಾಹಿ ಯೋಜನಾ ವಲಯ, 
ಸಿದ್ದಾಪುರ-ಖಾಲಿ ಹುದ್ದೆಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 356 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 24 ಸಅಸೇ 2004, ಬೆಂಗಳೂರು, ದಿನಾಂಕ:26ನೇ ಫೆಬ್ರವರಿ, 2004 
ಶ್ರೀ ಕೆ. ಜಯಪ್ರಕಾಶ್‌, ಉಪ ನಿರ್ದೇಶಕರು, ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರನ್ನು ಕರ್ನಾಟಕ ಸರ್ಕಾರ 
ಸಚಿವಾಲಯದ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 15 ಸಸಿವಿ 96, 
ದಿನಾಂಕ:20.03.2002ರ ಅನ್ವಯ ಸೃಜಿಸಲಾಗಿರುವ ರೂ. 7400-13120ರ ವೇತನ ಶ್ರೇಣಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಪ್ರಾರಂಭಿಕವಾಗಿ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ನಿಯೋಜನೆಯ 
ಮೇರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 360 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 44 ಸಅಸೇ 2004, ಬೆಂಗಳೂರು, ದಿನಾಂಕ:19ನೇ ಫೆಬ್ರವರಿ, 2004 
ಶ್ರೀ ಹೆಚ್‌.ಎಸ್‌. ಗಣೇಶಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ- ಶ್ರೀ ಅಹಮದ್‌ ಮುಕ್ತದಾರ್‌, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 361 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 47 ಸಅರ 2004, ಬೆಂಗಳೂರು, ದಿನಾಂಕ:24ನೇ ಫೆಬ್ರವರಿ, 2004 
ಶ್ರೀ ಎನ್‌.ಓ. ಪಾಲೇಕರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವೆಚ್ಚ-3 ಮತ್ತು 9) ಇವರಿಗೆ ಕೆಳಕಂಡಂತೆ 
ದಿನಾಂಕ:16.02.2004 ರಿಂದ 12.03.2004 ರವರೆಗೆ (ಉ.ದಿ.ಸೇ) 26 ದಿನಗಳ ಸಂಯುಕ್ತ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಪುನರ್‌ ನೇಮಕ ಮಾಡಲಾಗಿದೆ. 
1. ದಿನಾಂಕ:16.02.2004 ರಿಂದ 01.03.2004 ರವರೆಗೆ 
15 ದಿನಗಳು ಗಳಿಕೆ ರಜೆ. 
2. ದಿನಾಂಕ:02.03.2004 ರಿಂದ 12.03.2004 ರವರೆಗೆ 
11 ದಿನಗಳು ಪರಿವರ್ತಿತ ರಜೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 362 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಿಐ 15:ಎಂಜಿಎಸ್‌:98(ಪಿ), ಬೆಂಗಳೂರು, ದಿನಾಂಕ:27ನೇ ಫೆಬ್ರವರಿ, 2004 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ-32ರ ಅಡಿಯಲ್ಲಿ ಸ್ವತಂತ್ರ 
ಪ್ರಭಾರದ ಮೇಲೆ ಹಿರಿಯ ಭೂವಿಜ್ಞಾನಿಗಳ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಭೂವಿಜ್ಞಾನಿಗಳಿಗೆ ತಕ್ಷಣದಿಂದ ಜಾರಿಗೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೭೧ 





ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ:ರೂ. 7400-13120 ರಲ್ಲಿ ಹಿರಿಯ ಭೂವಿಜ್ಞಾನಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡಿ ಪ್ರಸ್ತುತ ಅವರು ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ನೇಮಿಸಲಾಗಿದೆ: 
1. ಶ್ರೀ ಸಿದ್ಧನಂಜಯ್ಯ 
2. ಶ್ರೀ ಆರ್‌. ಮಾಧು 
3. ಶ್ರೀ ಕೆ. ಆನಂದ್‌ಕುಮಾರ್‌ 
4. ಶ್ರೀ ಡಿ. ಶ್ರೀಕಂಠಮೂರ್ತಿ 
5. ಶ್ರೀ ಸುರೇಶ್‌ ಆರ್‌. ಹೆಗ್ಗಡೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಬಿ. ಸಿದ್ಧಾಂತಿ 
ಪಿ.ಆರ್‌. 363 ಸರ್ಕಾರದ ಅಧೀನ ಕಾರ್ಯದರ್ಶಿ (ಗಣಿ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ವಾಕೈೆ 54 ರೇಸೇವಿ 2004, ಬೆಂಗಳೂರು, ದಿನಾಂಕ:24/27ನೇ ಫೆಬ್ರವರಿ, 2004 
ಶ್ರೀ ಸೈಯದ್‌ ಜಹೀರುಲ್ಲಾ ರೇಷ್ಮೆ ಸಹಾಯಕ ನಿರ್ದೇಶಕರು, ಸರ್ಕಾರಿ ಮಾದರಿ ಬಿತ್ತನೆ ಕೋಠಿ, ಮದ್ದೂರು, ಇವರಿಂದ 
ಸರ್ಕಾರಕ್ಕೆ ಬರಬೇಕಾದ ಬಾಕಿಗಳಿದ್ದಲ್ಲಿ ಅವುಗಳನ್ನು ಅವರ ನಿವೃತ್ತ ಸೌಲಭ್ಯಗಳಿಂದ ಮುರಿದುಕೊಳ್ಳುವ ಷರತ್ತಿಗೊಳಪಟ್ಟು 
ದಿನಾಂಕ:31.08.2004 ರಂದು ಅವರು ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಸರ್ಕಾರ ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮಂಜೆಗೌಡ 
ಪಿ.ಆರ್‌. 364 ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
LAW SECRETARIAT 
NOTIFICATION 
No. LAW 13 LAC 2004, Bangalore, Dated:24th February, 2004 
In exercise of the powers conferred under section 4 of the Family Courts Act, 1984 (Central Act 
No. 66 of 1984) and in proposal of the High Court of Karnataka hereby appoints the presiding officer of 
the court of | Additional District and Session Judge, Raichur concurrently as the Presiding Officer of 
Judge, Family Court, Raichur, with immidiate effect and until further orders. 
By Order and in the name of the Governor of Karnataka, 
CHIKKAHANUMANTHAIAH 
P.R. 365 Under Secretary to Government, 
Law Department (Admn-1). 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 25 ಮಾಹಿಸೇ 2004, ಬೆಂಗಳೂರು, ದಿನಾಂಕ:25ನೇ ಫೆಬ್ರವರಿ, 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಇ 25 ಮಾಣಸೇ 2004, ದಿನಾಂಕ:24.02.2004 ರನ್ವಯ ಶ್ರೀ ಹೇಮಂತಕುಮಾರ್‌ ಭಾರತಿ, 
ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಮೈಸೂರು ಇವರನ್ನು ಸದರಿ ಹುದ್ದೆಯ ಕರ್ತವ್ಯದಿಂದ ಬಿಡುಗಡೆ ಮಾಡಲಾದ ಕಾರಣ, 
ತೆರವಾದ ಹುದ್ದೆಗೆ ಶ್ರೀ ಹೆಚ್‌.ಕೆ. ಚಂದ್ರಮೋಹನ್‌, ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಗುಲ್ಬರ್ಗ ಇವರನ್ನು ಸಾರ್ವಜನಿಕ 
ಹಾಗೂ ಆಡಳಿತಾತಕ್ರ ಹಿತದೃಷ್ಟಿಯಿಂದ, ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ, ಕಾರ್ಯದರ್ಶಿ, ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿ ಮೈಸೂರು ಇಲ್ಲಿಗೆ ವರ್ಗಾಯಿಸಿ ನೇಮಕಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌. 366 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
EDUCATION SECRETARIAT 
NOTIFICATION 
No. ED 55 UKV 2004, Bangalore, Dated:27th February, 2004 
1) In Notification No. DPAR 58 SAS 004 Dated: 27.02.2004, the services of Sri Ashok Kumar Singh, 
IFS., (KN 80) have been placed at the disposal of Education Department until further orders for being 
posted as the Registrar, Karnataka University, Dharwad. 


೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೨ 





2) In exercise of powers vested under Section 17(1) of the Karnataka State Universities Act, 2000, 
the State Government appoints Sri. Ashok Kumar Singh, IFS., (KN 80) as Registrar, Karnataka University, 
Dharwad with immediate effect and until further orders. 

By Order and in the name of the Governor of Karnataka, 
SUNDARA RAJA GUPTHA 
P.R. 367 Under Secretary to Government, 
Education Department. (University and General-2) 
NOTIFICATION 
No. ED 34 UBV 2004, Bangalore, Dated:25th February, 2004 

1) In Notification No. DPAR 58 SAS 004 Dated: 21.02.2004, the services of Dr. Anup K. Pujari, IAS, 
(KN 80) have been placed at the disposal of Education Department until further orders for being posted as 
the Registrar, Bangalore University, Bangalore. 

2) In exercise of powers vested under Section 17(1) of the Karnataka State Universities Act, 2000, 
the State Government appoints Dr. Anup K. Pujari, IAS., (KN 80) as Registrar, Bangalore University, 
Bangalore with immediate effect and until further orders. 

By Order and in the name of the Governor of Karnataka, 
SUNDARA RAJA GUPTHA 
P.R. 368 Under Secretary to Government, 
Education Department. (University and General-2) 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆನಾಸ 21 ಎಫ್‌ಪಿಪಿ 04, ಬೆಂಗಳೂರು, ದಿನಾಂಕ:27ನೇ ಫೆಬ್ರವರಿ, 2004 
ದಿನಾಂಕ:19.02.2004ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 8 ಆಸೇವ 2004ರಲ್ಲಿ ಶ್ರೀ ಜೆ.ಎಸ್‌. ವಿರೂಪಾಕ್ಷಯ್ಯ, ಕೆ.ಎ.ಎಸ್‌. 
ಹಿರಿಯ ಶ್ರೇಣಿ ಅಧಿಕಾರಿ, ಇವರ ಸೇವೆಯನ್ನು ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮದಲ್ಲಿ ಖಾಲಿ ಇರುವ ಪ್ರಧಾನ 
ವ್ಯವಸ್ಥಾಪಕರು (Admn and HRD) ಹುದ್ದೆಗೆ ನೇಮಿಸಲು ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ 
ನೀಡಲಾಗಿದೆ. 
ಅದರಂತೆ, ಶ್ರೀ ಜೆ.ಎಸ್‌. ವಿರೂಪಾಕ್ಷಯ್ಯ, ಕೆ.ಎ.ಎಸ್‌. ಹಿರಿಯ ಶ್ರೇಣಿ ಅಧಿಕಾರಿ, ಇವರನ್ನು ಕರ್ನಾಟಕ ಆಹಾರ ಮತ್ತು 
ನಾಗರೀಕ ಸರಬರಾಜು ನಿಗಮದಲ್ಲಿ ಖಾಲಿ ಇರುವ ಪ್ರಧಾನ ವ್ಯವಸ್ಥಾಪಕರು (ಓಿ೮೧7೧ and HRD) ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಬಲದೇವಕೃಷ್ಣ 
ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ, 
ಪಿ.ಆರ್‌. 369 ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 156 ಆಸೇವ 2003, ಬೆಂಗಳೂರು, ದಿನಾಂಕ:21ನೇ ಫೆಬ್ರವರಿ 2004 
ಕರ್ನಾಟಕ ಆಡಳಿತ ಸೇವೆಯ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ನೇಮಿಸಿದೆ. 























ಕ್ರ. ಅಧಿಕಾರಿಯ ಹೆಸರು ಮತ್ತು ವರ್ಗಾಯಿಸಿ ನೇಮಿಸಿರುವ ಹುದ್ದೆ 

ಸಂ. ಪ್ರಸ್ತುತ ಹುದ್ದೆ 

1. | ಮದನ್‌ ಜಿ. ನಾಯಕ್‌ ಉಪವಿಭಾಗಾಧಿಕಾರಿ, ಕುಂದಾಪುರ ಉಪವಿಭಾಗ 
ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಉಡುಪಿ -ಖಾಲಿ ಹುದ್ದೆಗೆ 

2. | ಬಿ.ಎಸ್‌. ಪತ್ರಿ ಉಪವಿಭಾಗಾಧಿಕಾರಿ, ಗದಗ್‌ ಉಪವಿಭಾಗ- 
ನೇಮಕಾತಿ ನಿರೀಕ್ಷಣೆಯಲ್ಲಿ ಶ್ರೀ ಎಫ್‌.ವೈ. ಜಾಲಿಹಾಳ್‌ ಇವರ ಸ್ಥಾನದಲ್ಲಿ. 

3. | ಕೆ. ಸುಬ್ರಾಯ ಕಾಮತ್‌, ಉಪನಿರ್ದೇಶಕರು, ಉಪವಿಭಾಗಾಧಿಕಾರಿ, ಪುತ್ತೂರು ಉಪವಿಭಾಗ 
ಅಬ್ದುಲ್‌ ನಜೀರ್‌ ಸಾಬ್‌ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ | -ಖಾಲಿ ಹುದ್ದೆಗೆ. 
ಮೈಸೂರು. 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೭೩ 
































ತ್ರ ಅಧಿಕಾರಿಯ ಹೆಸರು ಮತ್ತು ವರ್ಗಾಯಿಸಿ ನೇಮಿಸಿರುವ ಹುದ್ದೆ 
ಸಂ. ಪ್ರಸ್ತುತ ಹುದ್ದೆ 
4. | ಶಂಕರಪ್ಪ ಇವರ ಸೇವೆಯನ್ನು ಕರ್ನಾಟಕ ವಿಧಾನಸಭೆ 
ಕರ್ನಾಟಕ ವಿಧಾನ ಸಭೆ ಉಪಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ, | ಸಚಿವಾಲಯದಿಂದ ಹಿಂದಕ್ಕೆ ಪಡೆದು ಸಹಾಯಕ 
ವಿಧಾನಸೌಧ, ಬೆಂಗಳೂರು. ಆಯುಕ್ತರು, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ 
ಪ್ರಾಧಿಕಾರ, ಬೆಂಗಳೂರು-ಖಾಲಿ ಹುದ್ದೆಗೆ 
5. | ಎಸ್‌.ಜಿ. ಪಾಟೀಲ್‌ ಉಪವಿಭಾಗಾಧಿಕಾರಿ, ಬಾಗಲಕೋಟೆ- 
ಉಪವಿಭಾಗಾಧಿಕಾರಿ, ಬಿಜಾಪುರ. ಶ್ರೀ ಹೆಚ್‌.ಎನ್‌. ಹನುಮಂತಯ್ಯ ಇವರ ಸ್ಥಾನದಲ್ಲಿ. 
6. | ಹೆಚ್‌.ಎನ್‌. ಹನುಮಂತಯ್ಯ, ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, 
ಉಪವಿಭಾಗಾಧಿಕಾರಿ, ಬಾಗಲಕೋಟೆ. ಬಾಗಲಕೋಟೆ- ಖಾಲಿ ಹುದ್ದೆಗೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಸೆಲ್ವಕುಮಾರ್‌ 
ಪಿ.ಆರ್‌. 370 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು). 
ಅಧಿಸೂಚನೆ 


ಸಂಖ್ಯೆ:ಸಿಆಸುಇ 32 ಆಸೇವ 2004, ಬೆಂಗಳೂರು, ದಿನಾಂಕ:21ನೇ ಫೆಬ್ರವರಿ 2004 

ಡಾ: ಪಿ. ಬೋರೇಗೌಡ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ನಿರ್ದೇಶಕರು, ಖಜಾನೆ ಇಲಾಖೆ, ಬೆಂಗಳೂರು 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ಕಾರ್ಯನಿರ್ವಾಹಕ ನಿರ್ದೇಶಕರು, ಜಲಸಂವರ್ಧನಾ ಯೋಜನಾ ಸಂಘ, ಬೆಂಗಳೂರು ಖಾಲಿ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 371 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 58 SAS 2004, Bangalore, Dated:11" February, 2004 

The Services of Shri Atul Kumar Tiwari, IAS (KN 90), Executive Director, Karnataka Urban 
Infrastructure Development and Finance Corporation, Bangalore, are withdrawn from Urban Development 
Department with immediate effect and placed at the disposal of Energy Department until further orders to 
post him as Managing Director, Mangalore Electricity Supply Company, Mangalore, in the existing 
vacancy. 

The Services of Shri Anshu Bharadwaj, IAS (KN 92), waiting for posting, are placed at the 
disposal of Urban Development Department with immediate effect and until further orders to post him as 
Executive Director, Karnataka Urban Infrastructure Development and Finance Corporation, Bangalore, 
vice Shri Atul Kumar Tiwari, IAS, transferred. 

The orders issued in Notification of even number dated: 31.01.2004 transferring and posting Shri 
G.L. Chandrashekaraiah, IAS (KN 94), as Director, Women and Child Development Department, stand 
cancelled and he shall continue until further orders as Deputy Commissioner, Chamarajanagar District, 
Chamarajanagar. 

Shri Gonal Bheemappa, IAS (KN 95), under orders of posting as Director (Rural Infrastructure) 
and Ex-officio Joint Secretary to Government, Rural Development and Panchayat Raj Department, 
Bangalore is posted with immediate effect and until further orders as Director, Women and Child 
Development Department, Bangalore, in the existing vacancy. 

The orders issued in Notification of even number dated:31.01.2004 transferring and posting Shri 
Gonal Bheemappa, IAS (KN 95) as Director (Rural Infrastructure) and Ex-officio Joint Secretary to 
Government, Rural Development and Panchayat Raj Department, Bangalore, stand cancelled. 

Shri Harsha Gupta, IAS (KN 97), General Manager (Rehabilitation and Resettlement), Upper 
Krishna Project, Bagalkot, is transferred with immediate effect and posted until further orders as Chief 
Executive Officer, Zilla Panchayat, Bijapur in the existing vacancy. 

Smt. ೧. Hemalatha, IAS, (KN 2000), under orders of posting as Chief Executive Officer, 718 
Panchayat, Bijapur is posted with immediate effect and until further orders as General Manager 


೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೨ 





(Rehabilitation and Resettlement), Upper Krishna Project, Bagalkot, vice Shri Harsha Gupta, IAS, 
transferred. 
The orders issued in Notification No. DPAR 58 SAS 2004 dated:07.02.2004 posting 
Smt. P. Hemalatha, IAS (KN 2000) as Chief Executive Officer, Zilla Panchayat, Bijapur, stand cancelled. 
By Order and in the name of the Governor of Karnataka, 
S. SELVA KUMAR 
P.R. 372 Deputy Secretary to Government, 
Department of Personnel and Administrative Reforms (Services). 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ:ಆನಾಸ 19 ಆಇಸೇ 2004, ಬೆಂಗಳೂರು, ದಿನಾಂಕ:25ನೇ ಫೆಬ್ರವರಿ, 2004 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 10 ಆಸೇವ 2004, ದಿನಾಂಕ: 19.02.2004ರಲ್ಲಿ ಶ್ರೀ ಜೆ. ತಿಮ್ಮಯ್ಯ, ಕೆ.ಎ.ಎಸ್‌. (ಕಿರಿಯ 
ಶ್ರೇಣಿ) ಅಧಿಕಾರಿ, ಅವರ ಸೇವೆಯನ್ನು ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ರಾಯಚೂರು ಜಿಲ್ಲಾ ಉಪನಿರ್ದೇಶಕರ ಹುದ್ದೆಗೆ 
ನೇಮಿಸಲು ಇಲಾಖೆಯ ವಶಕ್ಕೆ ನೀಡಿದೆ. ಅದರಂತೆ ಶ್ರೀ ಜೆ. ತಿಮ್ಮಯ್ಯ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅವರನ್ನು ರಾಯಚೂರು ಜಿಲ್ಲಾ 
ಉಪನಿರ್ದೇಶಕರ ಹುದ್ದೆಗೆ ಶ್ರೀ ಕೆ.ಎಸ್‌. ಕಲ್ಲನಗೌಡರ್‌ ಅವರ ಜಾಗದಲ್ಲಿ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜೆ. ಶ್ರೀನಿವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 373 ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
DEPARTMENT OF PERSONNEL AND ADMINISTRATIVE REFORMS SECRETARIAT 


NOTIFICATION 
No. DPAR 21 SPS 2004, Bangalore, Dated:27" February, 2004 

Shri Chandrashekara, IPS (KN 78), Inspector General of Police, Southern Range, Mysore, is 
transferred with immediate effect and posted until further orders as Inspector General of Police, Training, 
Bangalore, vice Shri Y.R. Patil, IPS, transferred. 

Shri Y.R. Patil, IPS (KN 79), Inspector General of Police, Training, Bangalore, is transferred with 
immediate effect and posted until further orders as Inspector General of Police, Southern Range, Mysore, 
vice Shri Chandrashekara, IPS, transferred. 

By Order and in the name of the Governor of Karnataka, 
B.V. KUMARASWAMY 
P.R. 374 Under Secretary to Government, 
Department of Personnel and Administrative Reforms (Services-1). 
NOTIFICATION 
No. DPAR 159 SFP 2003, Bangalore, Dated:25" February, 2004 

Shri Shivaraj Singh, IFS (KN 86), under orders of posting as Deputy Conservator of Forests, 718 
Panchayat, Chitradurga is posted with immediate effect and until further orders as Deputy Conservator of 
Forests (Working Plan) Shimoga, in the existing vacancy. 

The Orders issued in Government Notification of even number dated 11.12.2003 posting Shri 
Shivaraj Singh, IFS (KN 86) as Deputy Conservator of Forests. Zilla Panchayat, Chitradurga, stands 
cancelled. 

By Order and in the name of the Governor of Karnataka, 
B.V. KUMARASWAMY 
P.R. 375 Under Secretary to Government, 
Department of Personnel and Administrative Reforms (Services-1). 
HIGH COURT OF KARNATAKA 
NOTIFICATION 
No. GOB(1)2/2004, Bangalore, Dated:26" February, 2004 
PART-l 

Sri Sanjeev Vishnupanth Kulkarni, Ill Addl. Civil Judge (Sr. Dn.), Gulbarga, is transferred and 
posted as Civil Judge (Sr.Dn.), Shorapur (Newly created court under Government Order No. LAW 108 
LCE 2003 dated: 23.12.2003), in the interest of Public Service, with effect from 12" March, 2004. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೭೫ 





PART-II 

The Presiding Officer of the Court of || Addl. Civil Judge (Sr.Dn.), Gulbarga, is concurrently 
appointed as the Presiding Officer of the Court of Ill Addl. Civil Judge (Sr.Dn.), Gulbarga, with effect from 
the date of relief of Sri Sanjeev Vishnupanth Kulkarni and until further orders. 

BY ORDER OF THE HIGH COURT, 
N. ANANDA 
P.R. 376 REGISTRAR GENERAL. 
HIGH COURT OF KARNATAKA 
NOTIFICATION 
No. GOB(1)3/2003, Bangalore, Dated:25" February, 2004 

The Presiding Officer of the Court of | Addl. Civil Judges (Jr.Dn.), Shimoga, is concurrently 
appointed as the Presiding Officer of the Court of Prl. Civil Judge (Jr.Dn.), and JMFC., Shimoga, with 
immediate effect and until further orders. 

BY ORDER OF THE HIGH COURT, 
N. ANANDA 
P.R. 377 REGISTRAR GENERAL. 
HIGH COURT OF KARNATAKA 
NOTIFICATION 
No. GOB(1)15(73)/2003, Bangalore, Dated:20" February, 2004 

Sri Khan Liyakath Ali Khan, | Addl. Civil Judge (Sr. Dn.), Davanagere is permitted to surrender 30 
days of Earned Leave from 01.02.2004 to 01.03.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

BY ORDER OF THE HIGH COURT, 
R. RANGASWAMY 
P.R. 378 ASSISTANT REGISTRAR. 
HIGH COURT OF KARNATAKA 
NOTIFICATION 
No. GOB(1)14(51)/2003, Bangalore, Dated:23" February, 2004 

Sri A.S. Bellunke, Presiding Officer, Fast Track Court-V, Mysore is permitted to surrender 30 days 
of Earned Leave from 01.02.2004 to 01.03.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

BY ORDER OF THE HIGH COURT, 
R. RANGASWAMY 
P.R. 379 ASSISTANT REGISTRAR. 
HIGH COURT OF KARNATAKA 
NOTIFICATION 
No. GOB(1)14(47)/2003, Bangalore, Dated:23" February, 2004 

Smt K.A. Lalitha, Presiding Officer, Fast Track Court-IV, Mysore is permitted to surrender 30 days 
of Earned Leave from 01.02.2004 to 01.03.2004 (bdi) for the block period of 2003-04. 

She shall be paid pay and allowances admissible for the period of leave so surrendered at the 
rate of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

BY ORDER OF THE HIGH COURT, 
R. RANGASWAMY 
P.R. 380 ASSISTANT REGISTRAR. 
HIGH COURT OF KARNATAKA 
NOTIFICATION 
No. GOB(1)16(50)/2003, Bangalore, Dated:23"° February, 2004 

Smt. Nagashree, Prl. Civil Judge (Jr.Dn.) and JMFC., Chickaballapur is permitted to surrender 30 

days of Earned Leave from 02.01.2004 to 31.01.2004 (bdi) for the block period of 2003-04. 


೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೨ 





She shall be paid pay and allowances admissible for the period of leave so surrendered at the 
rate of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

BY ORDER OF THE HIGH COURT, 
R. RANGASWAMY 
P.R. 381 ASSISTANT REGISTRAR. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಕಾಇ 7 ಕಾಬಾಸೇ 2004, ಬೆಂಗಳೂರು, ದಿನಾಂಕ:21ನೇ ಫೆಬ್ರವರಿ, 2004 

ಕಾರ್ಮಿಕ ರಾಜ್ಯ ವಿಮಾ ಯೋಜನೆ (ವೈ) ಸೇವೆಗಳು ಇಲಾಖೆಗೆ ಸೇರಿದವರಾಗಿದ್ದು, ಹಾಲಿ ಕಾರ್ಮಿಕ ರಾಜ್ಯ ವಿಮಾ ಮಾದರಿ 
ಆಸ್ಪತ್ರೆ, ರಾಜಾಜಿನಗರ, ಬೆಂಗಳೂರು ಇಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಡಾ: ಹೆಚ್‌.ಎಂ. ಶ್ರೀನಿವಾಸ್‌, ಉಪ ಶಸ್ತ್ರ 
ವೈದ್ಯರು (ಹಿರಿಯ ಚರ್ಮರೋಗ ತಜ್ಞರು) ಇವರ ಸೇವೆಯನ್ನು ಸದರಿ ಆಸ್ಪತ್ರೆಯಿಂದ ಹಿಂತೆಗೆದುಕೊಂಡು, ಕಾರ್ಯಾನೆ ಮತ್ತು ಬಾಯ್ದರುಗಳ 
ಇಲಾಖೆಯಲ್ಲಿ ಹಾಲಿ ಖಾಲಿಯಿರುವ ವೈದ್ಯಾಧಿಕಾರಿ (ಔದ್ಯಮಿಕ ಆರೋಗ್ಯ ತಜ್ಞರು) ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ 
ನೇಮಕಾತಿ) ನಿಯಮಗಳು, 1977ರ ನಿಯಮ 16 (1ರ ಪ್ರಕಾರ 3 ವರ್ಷಗಳ ಅವಧಿಗೆ ನಿಯೋಜನೆ ಮೇಲೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಹೆಚ್‌. ಉಮಾಪತಿ 
ಪಿ.ಆರ್‌. 382 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, (ಕಾರ್ಯಾನೆ ಮತ್ತು ಬಾಯ್ದರುಗಳು). 
HIGH COURT OF KARNATAKA 
NOTIFICATION 
No. GOB(1)16(52)/2003, Bangalore, Dated:13" February, 2004 

Smt. K.B. Geetha, Prl. Il Civil Judge (Jr.Dn.), Bangalore Rural District, Bangalore is permitted to 
surrender 30 days of Earned Leave from 01.02.2004 to 01.03.2004 (bdi) for the block period of 2003-04. 

She shall be paid pay and allowances admissible for the period of leave so surrendered at the 
rate of 1/30" of the monthly pay and allowances for each day of leave surrendered as per the provisions 


contained in Rule 118(2) of K.C.S.Rs. 
BY ORDER OF THE HIGH COURT, 


R. RANGASWAMY 
P.R. 383 ASSISTANT REGISTRAR. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಮಮಇ 144 ಎಸ್‌ಜೆಡಿ 2004, ಬೆಂಗಳೂರು, ದಿನಾಂಕ:23ನೇ ಫೆಬ್ರವರಿ, 2004 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 











ಕ್ರ, ಅಧಿಕಾರಿಯ ಹೆಸರು ಮತ್ತು ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂ. ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 
1. | ಕುಮಾರಿ ಭಾರತಿ ರಾಮಚಂದ್ರ ಬಣಕಾರ್‌ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ರಾಣಿಬೆನ್ನೂರು, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ, (ಶ್ರೀಮತಿ ಎಸ್‌. ವಿಮಲಾದೇವಿ, ಇವರ ವರ್ಗಾವಣೆಯಿಂದ 
ಧಾರವಾಡ. ತೆರವಾದ ಹುದ್ದೆ.) 
2. | ಶ್ರೀಮತಿ ಎಸ್‌. ವಿಮಲಾದೇವಿ ಶಿಶು ಅಭಿವೃದ್ದಿ ಯೋಜನಾಧಿಕಾರಿ, ರಾಮನಗರ, ಬೆಂಗಳೂರು 
ಶಿಶು ಅಭಿವೃದ್ದಿ ಯೋಜನಾಧಿಕಾರಿ, ರಾಣಿಬೆನ್ನೂರು. (ಗ್ರಾಮಾಂತರ) 
(ಶ್ರೀ ಪುಟ್ಟಸ್ವಾಮಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಇವರ 
ಅಮಾನತ್ತಿನಿಂದ ತೆರವಾದ ಹುದ್ದೆ.) 

















ಈ ವರ್ಗಾವಣೆಗಳು ಕೋರಿಕೆ ವರ್ಗಾವಣೆ ಅಡಿ ಬರುವುದರಿಂದ ನಿಯಮಾನುಸಾರ ವರ್ಗಾವಣೆ ಪ್ರಯಾಣಭತೆ!ತುಟ್ಟಿಬತ್ಯೆಗೆ 


ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರ.ದ. ಸಿದ್ಧಾಂತಿ 
[oY 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 384 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ. 


